ಕರ್ನಾಟಿಕ ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿ ಪ್ರಶ್ನೆ ಸಂಖ್ಯೆ : | 617(715) 
ಸದಸ್ಯರ ಹೆಸರು ಶ್ರೀ ಘೋಟ್ಲೆಕರ ಶ್ರೀಕಾಂತ ಲಕ್ಷ್ಮಣ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 
ಉತ್ತರಿಸುವ ದಿನಾಂಕ : | 23.09.2೦2೦ 
ಉತ್ತರಿಸುವವರು :. | ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 
ಪ್ರಶ್ನೆ ಉತ್ತರ 


ಅ) ಕಾರವಾರ ಜಿಲ್ಲೆಯ ಹಳಿಯಾಳ 
ತಾಲ್ಲೂಕಿನಲ್ಲಿ ನಡೆಯುತ್ತಿರುವ ಯು.ಜಿ.ಡಿ 
ಕಾಮಗಾರಿಯು ಅಪೈಜ್ಞಾನಿಕವಾಗಿದ್ದು, ಈ 
ವಿಷಯ ಸರ್ಕಾರದ ಗಮನಕ್ಕೆ ಬಂದಿದೆಯೆಣ 
(ವಿವರ ನೀಡುವುದು) 


ಈ ಕಾಮಗಾರಿಯು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ 
ನಡೆಯುತ್ತಿರುವುದರಿಂದ ಗ್ರಾಮೀಣಾಬಿವೃದ್ದಿ ಮತ್ತು 
ಪಂಚಾಯತ್‌ ರಾಜ್‌ ಇಲಾಖಾ ವ್ಯಾಪ್ತಿಗೆ ಬರುವುದಿಲ್ಲ. 


pS 


ಆಸರ್ಕಾರದಿಂದ ಬಂದ ಕೋಟ್ಯಾಂತರ 
ರೂಪಾಯಿ ಸರಿಯಾಗಿ ಉಪಯೋಗಿಸದೆ 
ಕಳಪೆ ಮಟ್ಟದ ಕಾಮಗಾರಿ ಮಾಡುತ್ತಿರುವ 
ಸದರಿ ಯು.ಜಿ.ಡಿ ಗುತ್ತಿಗೆ ಪಡೆದ ಸಂಸ್ಥೆಯ 
ವಿರುದ್ಧ ' ಸರ್ಕಾರ ಕೈಗೊಂಡಿರುವ 
ಕ್ರಮಗಳೇನು? (ವಿವರ ನೀಡುವುದು) 


ಅನ್ವಯಿಸುವುದಿಲ್ಲ. 


ವೈದ್ದಿ ಮತ್ತು ಪಂಚಾಯತ್‌ ರಾಜ್‌ 
ಸಚಿವರು 
ಕೆ.ಎಸ್‌. ಈಶ್ವರಪ್ಪ 
ಗ್ರಾಮೀಣಾಭಿವೃ್ಯ ಮತ್ತು 
ಪಂಚಾಯತ್‌ ರಾಜ್‌ ಸಚಿವೆದ್ರು 


